ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 2೦ನೇ ನವೆಂಬರ್‌, 2೦15 
(ಸಮಯ: ಬೆಳಗ್ಗೆ 10.೦೦ ಗೆಂಟಿಗೆ) 


1 ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 4 ಇಪ್ಪತ್ತೈದನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಃ ಇಪ್ಪತ್ತೈದನೇ ಪಟ್ಟ 
2. ಪ್ರಸ್ತಾವ 


ಶ್ರೀ ಜಗದೀಶ್‌ ಶೆಟ್ಟರ್‌, ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಶ್ರೀ ವೈ.ಎಸ್‌.ವಿ 


ದತ್ನಾ, ಜನತಾದಳ (ಎಸ್‌) ಶಾಸಕಾಂಗ ಪಕ್ಷದ ಉಪ ನಾಯಕರು ಇವರುಗಳು - 1984ನೇ 
ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ (ಕರ್ನಾಟಕ ಲೋಕಾಯುಕ್ತ ತಿದ್ದುಪಡಿ ಅಧಿನಿಯಮ 
2೦15)ರ ನಿಯಮ 6ರ ಅವಕಾಶಗಳಡಿ ಕರ್ನಾಟಕ ಲೋಕಾಯುಕ್ತರನ್ನು 
ಪದಚ್ಯುತಿಗೊಳಸಬೇಕೆಂದು ಪ್ರಸ್ನ್ಥಾವ ಮಂಡಿಸುವುದು. 


3. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 
ಕರ್ನಾಟಕ ನಗರಪಾಅಕೆಗಳ ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ)ವಿಧೇಯಕ, 2೦15 
ಶ್ರೀ ವಿನಯಕುಮಾರ ಸೊರಕೆ (ನಗರಾಭವೃದ್ಧಿ ಸಚಿವರು) ಅವರು:- 


ಅ) 2೦15ನೇ ಸಾಅನ ಕರ್ನಾಟಕ ನಗರಪಾಲಕೆಗಳ ಮತ್ತು ಕೆಲವು ಇತರ ಕಾನೂನು (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 


ಆ)ಹಾಗೂ ವಿಧೇಯಕವನ್ನು ಮಂಡಿಸುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಗೋವಿಂದ ಎಂ. ಕಾರಜೋಳ, ಹೆಚ್‌.ಡಿ. 
ಕುಮಾರಸ್ವಾಮಿ, ವೈ.ಎಸ್‌.ವಿ. ದತ್ತಾ. ಜ.ಆರ್‌. ಪಾಟೀಲ್‌, ಜ. ರಾಮಕೃಷ್ಣ ಮತ್ತು 
ಮಾಅಕಯ್ಯ ವಿ. ಗುತ್ತೇದಾರ್‌ ಹಾಗೂ ಇತರರು - ರಾಜ್ಯದಲ್ಲನ ಬರಗಾಲ, ರೈತರ 
ಸಂಕಷ್ಟಗಳ ಬಗ್ಗೆ ಮುಂದುವರೆದ ಚರ್ಚೆ ನಡೆಸುವುದು. 


ಪು.ತಿ.ನೋ 


ಎ 


. ಶ್ರೀಯುತರುಗಳಾದ ಅ.ಎನ್‌. ವಿಜಯಕುಮಾರ್‌, ಎಸ್‌. ಸುರೇಶ್‌ಕುಮಾರ್‌, 

ಎಸ್‌. ರಘು ಹಾಗೂ ಎಲ್‌.ಎ. ರವಿಸುಬ್ರಮಣ್ಯ ಅವರುಗಳು - ಬೆಂಗಳೂರು ನಗರದಲ್ಲ 

ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಕಸ ವಿಲೇವಾರಿಯಾಗದೆ ರಸ್ತೆ, ಪಾರ್ಕ್‌ ಮತ್ತು ಖಾಅ 

ನಿವೇಶನಗಳಲ್ಲ ಕಸವನ್ನು. ಅವೈಜ್ಞಾನಿಕವಾಗಿ ವಿಂಗಡಣೆ 'ಮಾಡಲಾಗುತ್ತಿರುವುದರಿಂದ 

ಸಾರ್ವಜನಿಕರಿಗೆ ಅನಗತ್ಯ. ಕಿರಿಕಿರಿ ಉಂಟಾಗಿ ಆರೋಗ್ಯಕ್ಕೆ ಹಾನಿಯುಂಬಾಗುತ್ತಿದ್ದು, ಕಸದ 
ಮಸ್ಯೆಯನ್ನು ವೈಜ್ಞಾನಿಕವಾಗಿ ನಿಭಾಯಿಸುವ ಬಗ್ಗೆ ಚರ್ಚಿಸುವುದು. 


. ಶ್ರೀಯುತರುಗಳಾದ ಕೆ.ಎಂ. ಶಿವಅಂಗೇಗೌಡ, ಹೆಚ್‌.ಡಿ. ರೇವಣ್ಣ. ಜಾತ .ವಿ. ದತ್ತಾ 
ಹಾಗೂ ಇತರರು - ಹಾಸನ ಜಲ್ಲೆಯ ಅರಸೀಕೆರೆ ತಾಲ್ಲೂಕು ವ್ಯಾಪ್ಟಿಯಲ್ಲ "ಬಹುಗ್ರಾಮ" 
ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ಪೂರ್ಣಗೊಳಸುವ ಬಗ್ಗೆ 
ಚರ್ಚಿಸುವುದು. 


. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಎ.ಎಸ್‌. ಪಾಟೀಲ(ನಡಹಳ್ಳಿ), ವೈ.ಎಸ್‌.ವಿ. 
ದತ್ತಾ, ಕೆ.ಎ೦. ಶಿವಅಂಗೇಗೌಡ, ಕೆ.ಆರ್‌. ರಮೇಶ್‌ಕುಮಾರ್‌ ಹಾಗೂ 
ಇತರರು - ಮಹದಾಲು ಉಪಯೋಜನೆಯಿಂದ ಕಳಸಾ-ಬಂಡೂರಿ ಯೋಜನೆಯನ್ನು 
ಕೂಡಲೇ ಹಾರಿಗೊಳಸುವ ಬಗ್ಗೆ ಚರ್ಚಿಸುವುದು. 


೮. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಮಾನಪ್ಪ ಡಿ.ವಣ್ಜಲ್‌ ಅವರು-ರಾಯಚೂರು ಜಲ್ಲೆಯ ಅಂಗಸುಗೂರು ಪಟ್ಟಣದ ದೊಡ್ಡ 
ಕೆರೆಯನ್ನು "ಠಾಷಿ ಆಯ ಕೆರೆ ಸಂರಕ್ಷಣಾ ಯೋಜನೆ”. ಅಡಿ ಅಭಿವೃದ್ಧಿಪಡಿಸುವ “ಬಗ್ಗೆ ಮಾನ್ಯ 
ಅರಣ್ಯ ಸಚಿವ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಸಿ. ಬಾಲಕೃಷ್ಣ, ಎಂ.ಟಿ. ಕೃಷ್ಣಪ್ಪ , ಜ.ಐ. ನಿಂಗಯ್ಯ, ಪಿಳ್ಳ 
ಮುನಿಶಾಮಪ್ಪ ಹಾಗೂ ಡಾ: ಕೆ. ಶ್ರೀನಿವಾಸಮೂರ್ತಿ ಅವರುಗಳು ಕರ್ನಾಟಕ ಹಾಲು 
ಮಹಾ ಮಂಡಳ ವತಿಂಂ೦ದ ರಾಮನಗರ ಜಿಲ್ಲೆ ಚನ್ನಪ ಪಟ್ಟಣ ತಾಲ್ಲೂಕಿನ ಕನ್ನ ಮಂಗಲ 
ಗ್ರಾಮದಲ್ಲ ಹಾಲು ಸಂಸ್ಥರಣಾ ಘಟಕ ಮತ್ತು ಹಾಲನ ಪುಡಿ “ಟಕದ ನಿರ್ಮಾಣದ ತಾಂತ್ರಿಕ 
ಉಪಕರಣಗಳ ಖರೀದಿ ಸಂಬಂಧದಲ್ಲನ ಟೆಂಡರ್‌ ಪ್ರಕ್ರಿಯೆಯಲ್ಲ ಆಡಳತ ಮಂಡಳಯು 
ಅಧ್ಯಕ್ಷರು ಹಾಗೂ ಸದಸ್ಯರುಗಳು "ಕಾನೂನು ಬಾಹಿರವಾಗಿ ಕೆ.ಆ.ಟಿ.ಪಿ. ಕಾಯ್ದೆಯನ್ನು 
ಉಲ್ಲಂಘಿಸಿ ನಷ್ಟ ಉಂಟು ಮಾಡಿರುವ ಬಗ್ಗೆ ತನಿಖೆ ನಡೆಸುವ ಬಗ್ಗೆ "ಘನನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಯು.ಜ. ಬಣಕಾರ್‌ ಅವರು - ಹಿರೇಕೆರೂರ ತಾಲ್ಲೂಕು ಕೋಡ ಗ್ರಾಮದಲ್ಲ ಕಲಾ 
ಮತ್ತು ಪಾಣಿಲ್ಯು ವಿಭಾಗದ ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭಿಸುವ. ಬಗ್ಗೆ ಮಾನ್ಯ 
ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಜಿ.ಹೆಚ್‌. ಶ್ರೀನಿವಾಸ ಅವರು - ರಾಜ್ಯಾದ್ಯಂತ ನಗರಗಳಲ್ಲ ಫ್ಲೆಕ್ಸ್‌ ಬ್ಯಾನರ್‌ಗಳು, 
ಹೊಲ್ಣಂಗ್ಸ್‌ಗಳು ಹೆಚ್ಚುತ್ತಿರುವುದರಿಂದ ಟನ ಸೌಂದರ್ಯ ಹಾಗೂ ಪರಿಸರ 
ಹಾಳಾಗುತ್ತಿರುವ ಬಗ್ಗೆ ಮಾನ್ಯ ನಗರಾಭವ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು -- ರಾಷ್ಟ್ರೀಯ ಹೆದ್ದಾರಿ- 234ರ ಅರಸೀಕೆರೆ ಭಾಗದ 
ಬಾಣಾವರದಿಂದ ಹುಳಯಾರು ರಸ್ತೆ ಕಾಮಗಾರಿಯನ್ನು. ತುರ್ತಾಗಿ ಪೂರ್ಣಗೊಳಸುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ. ಬ೦ದರು ಮತ್ತು ಹಾಡು ಜಲಸಾರಿಗೆ ಸಚಿವರ 
ಗಮನ ಸೆಳೆಯುವುದು. 


ಇಡೆ 


NR 


10. 


13. 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) | 


ಎಡ 


. ಶ್ರೀಮತಿ ವೈ. ರಾಮಕ್ಕ ಅವರು - ಕೋಲಾರ ಜಲ್ಲೆ ಕೆ.ಜ.ಎಫ್‌. ನಗರದ ಸೂರಜ್‌ ಮಾಲ್‌ 


ವೃತ್ತದಿಂದ ಅಶೋಕನಗರ ರಸ್ತೆ ಅಗಲೀಕರಣ ಕಾಮಗಾರಿ ಟೆಂಡರ್‌ ಪ್ರಕ್ರಿಯೆ 
ಪೂರ್ಣಗೊಂಡಿದ್ದರೂ ಕಾಮಗಾರಿಯನ್ನು ಪ್ರಾರಂಭ ಮಾಡದಿರುವ ಬಗ್ಗೆ. ಮಾನ್ಕ 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು - 2೦14-15, 2೦15-16ನೇ ಸಾಅನ ಗ್ರಾಮೀಣ 


ಕುಡಿಯುವ ನೀರು (ಎನ್‌.ಆರ್‌.ಡಿ.ಡಬ್ಲ್ಯು.ಪಿ) ಯೋಜನೆಗಳಗೆ ಖಾಕಿ ಇರುವ ಬಲ್ಲುಗಳ 
ಬಡುಗಡೆ ಹಾಗೂ ಯೋಜನೆಯ ಅಂದಾಜು ಪಟ್ಟಿಯು ಅನುಮೋದನೆಯಾಗದಿರುವ ಬಗ್ಗೆ 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಪಿ. ರಾಜೇಶ್‌ ಅವರು - ದಾವಣಗೆರೆ ಜಲ್ಲೆ ಜಗಳೂರು ತಾಲ್ಲೂಕು ಸಂತೆ 


ಮುದ್ದಾಪುರ ಹಾಗೂ ಇತರೆ 156 ಹಳ್ಳಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 
ವಿಳ೦ಬವಾಗಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


- ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು - ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥ್ಸೆಯಲ್ಲ 


ಚಾಲಕ-ಕಂ೦-ನಿರ್ವಾಹಕ ಹುದ್ದೆಗೆ ನೇಮಕವಾಗಿರುವ ಕೆಲವು ಅಭ್ಯರ್ಥಿಗಳಗೆ ಸ್ಥಳ 
ನಿಯುಕ್ತಿಗೊಳಸುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಎಸ್‌. ಪುಟ್ಟಣಯ್ಯ ಅವರು - ಜ.ಪಿ.ಎಲ್‌. ಕಾರ್ಡ್‌ದಾರರು ಹಾವು ಕಡಿದು 
ಸಾವನ್ನಪ್ಪಿದಾಗ ಶವ ಸ೦ಸ್ಥಾರಕ್ಕೆ ಅವರ ಕುಟುಂಬದವರಿಗೆ ಸರ್ಕಾರದ ಘೋಷಣೆಯಂತೆ 
ನೀಡಲಾಗುವ ಪರಿಹಾರಧನವನ್ನು ಜಡುಗಡೆ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಲ್ಲೆ ಸಕಲೇಶಪುರ ತಾಲ್ಲೂಕಿನ 


ವ್ಯಾಪ್ತಿಯಲ್ಲ ಬರುವ ಬೆಂಗಳೂರು-ಜಾಲ್ದೂರು ರಾಜ್ಯ ಹೆದ್ದಾರಿ 85ರಲ್ಲ ಎಸ್‌ಹೆಚ್‌ಡಿಪಿ ೨ನೇ 
ಹ೦ತದಲ್ಲ ಕಾಂಕ್ರೀಟ್‌ ರಸ್ತೆ ಅಭಿವೃದ್ಧಿಗೆ ಅನುದಾನ ಜಡುಗಡೆಯಾಗಿದ್ದರೂ ಸಹ ಅರಣ್ಯ 
ಇಲಾಖೆಯವರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


-ಶ್ರೀ ಸಿ.ಆ. ರವಿ ಅವರು - ಸಮಾಜ ಕಲ್ಯಾಣ ಹಾಗೂ ಹಿಂದುಳದ ವರ್ಗಗಳ ಕಲ್ಯಾಣ 


ಇಲಾಖೆಯ ವಿದ್ಯಾರ್ಥಿನಿಲಯಗಳ ನಿಲಯ ಪಾಲಕರುಗಳಗೆ ಹಾಗೂ ವಿದ್ಯಾರ್ಥಿಗಳಗೆ 
ಸರ್ಕಾರದ ಸೌಲಭ್ಯಗಳು ದೊರೆಯದಿರುವುದು. ವಿದ್ಯಾರ್ಥಿಗಳ ಭೋಜನ ದರ 
ಹೆಚ್ಚಿಸದಿರುವುದು, ಅನುದಾನದ ಕೊರತೆ ಇತ್ಯಾದಿ ಬೇಡಿಕೆಗಳ ಬಗ್ಗೆ ನಿಲಯಪಾಲಕರು 
ನಡೆಸುತ್ತಿರುವ ಪ್ರತಿಭಟನೆ ಕುರಿತು ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಗುರು ಪಾಟಲ (ಶಿರವಾಳ) ಅವರು - ಕೃಷ್ಣಾ ಮೇಲ್ದ೦ಡೆ ಯೋಜನೆಯ ನಾರಾಯಣ 
ಎಡ ದಂಡೆ ನಾಲೆಗೆ 14 ದಿನಗಳು ನೀರು ಹರಿಸಲು ಮಾನ್ಯ ಭಾರಿ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಎಸ್‌.ವೈ. ಕುಳಗೇರಿ 
ಕಾರ್ಯದರ್ಶಿ(ಪ್ರ) 


